ಕರ್ನಾಟಕ ವಿಧಾನ ಪರಿಷತು 


ನಂತರ ಮಾರುಕಟ್ಟೆ ಪ್ರಾಂಗಣದ" ಉಪ 
ಮಾರುಕಟ್ಟೆ . ಪ್ರಾಂಗಣದ , ಮತ್ತು 
ಮಾರುಕಟ್ಟೆ ಉಪ ಪ್ರಾಂಗಣದ 
ಹೊರಗಡೆ ಈ ಹಿಂದೆ ಅನಧಿಕೃತ 
ಲೈಸೆನ್ಸ್‌ ಪಡೆದು ವ್ಯವಹರಿಸುತ್ತಿರುವ 
ಪೇಟೆ ಕಾರ್ಯಕರ್ತರು ಎ.ಪಿ.ಎಂ.ಸಿ: 
ಕಾಯ್ದೆ ಕಲಂ 650) ರನ್ನ್ವಯ 
ಮಾರುಕಟ್ಟೆ ಶುಲ್ಕವನ್ನು ಸಮಿತಿಗೆ 
ಪಾವತಿಸಬೇಕೆ; 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ :105 
2. ಸದಸ್ಯರ ಹೆಸರು : ಶ್ರೀ ಕೆ.ಹರೀಶ್‌ ಕುಮಾರ್‌ 
3. ಉತ್ತರಿಸುವ. ದಿನಾಂಕ : 21.09.2021 
4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
ಸಸರ ಪ್‌ ತ್ತರ 
ಅ) [ರಾಜ ದಲ್ಲಿ ಒಟ್ಟು ಎಷ್ಟು ರಾಜ್ಯ ಸರ್ಕಾರವು ಕರ್ನಾಟಕ ಕೃಷಿ ಉತ್ಪನ್ನ 
ಎ.ಪಿ.ಎಲ.ಸಿಗಳನ್ನು ಸ್ಥಾಪಿಸಲಾಗಿದೆ; ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) 
| ಎ.ಪಿ.ಎಂ.ಸಿ.ಗಳು ಒಟ್ಟು ಎಷ್ಟು ಅಧಿನಿಯಮ 966 ರಡಿ 160 ಕೃಷಿ ಉತ್ಪನ್ನ ಮಾರುಕಟ್ಟೆ 
ಜಮೀನನ್ನು ಹೊಂದಿವೆ; ಸಮಿತಿಗಳನ್ನು ಸ್ಕಾಪಿ ಸಲಾಗಿದೆ. ' 
ರಾಜ್ಯದ 160 ಕೃಷಿ ಉತ್ತನ್ನ ಮಾರುಕಟ್ಟೆ ಸಮಿತಿಗಳು 
ಒಟ್ಟು 8584 ಎಕರೆ. ಜಮೀನನ್ನು ಹೊಂದಿರುತ್ತವೆ. 
ಕಾನದ ಸವಸ ಇಷ್ಟು ತಡ್ದವಡ ಮಾರಡ್ಡ ವ್ಯವ್ಥಮನ್ನ ಸರಾಸರನಗನಾಸನ 


ಉದ್ದೇಶದಿಂದ ರಾಜ್ಯ ಸರ್ಕಾರವು ಕಾಯ್ದೆ ಸಂ:59/2020ರ 
ಮೂಲಕ ದಿನಾಂಕ:31.12.2020 ರಂದು ಕರ್ನಾಟಕ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ): ಅಧಿನಿಯಮ * 1966ರ ಕಲಂ 8(2) ಹಾಗೂ 
ಕೆಲಂ 117ಕ್ಕೆ ತಿದ್ದುಪಡಿ ಮಾಡಿ “ಜಾರಿಗೆ ನೀಡಲಾಗಿದೆ. 


ಕಾಯ್ದೆ ತಿದ್ದುಪಡಿಯಿಂದಾಗಿ ಮಾರುಕಟ್ಟೆ ಸಮಿತಿಗಳ 


ನಿಯಂತ್ರ ತ್ರಣವನ್ನು ಮಾರುಕಟ್ಟೆ ಪ್ರಾಂಗಣ, ಉಪ ಮಾರುಕಟ್ಟೆ 


ಪ್ರಾಂಗಣ ಹಾಗೂ ಮಾರುಕಟ್ಟೆ " ಉಪ ಪ್ರಾಂಗಣಗಳಲ್ಲಿ 
ನಡೆಯುವ ಅಧಿಸೂಚಿತ ಕೃಷಿ. ಉತ್ಪನ್ನಗಳ ವಹಿವಾಟಿಗೆ 
ಮಾತ್ರ ಸೀಮಿತಗೊಳಿಸಲಾಗಿದ್ದು, ಪ್ರಾಂಗಣದ ಹೊರಗಡೆ 
ವ್ಯವಹರಿಸುವ" ವಹಿವಾಟಿಗೆ ಯಾವುದೇ ಶುಲ್ಕ ವಿಧಿಸಲು 
ಅವಕಾಶವಿಲ್ಲ. 


ಕಾಯ್ದೆ ಕಲಂ 72(4) ರಡಿ ನಿರ್ದಿಷ್ಟಪಡಿಸಿರುವಂತೆ 
ರಾಜ್ಯದಲ್ಲಿನ ' ಯಾವುದೇ 
ವರ್ತಕರಾಗಿ 


ವ್ಯವಹರಿಸಲು ಏಕೀಕೃತ ಲೈಸೆನ್ಸ್‌ 


ಪಡೆಯಬೇಕಿರುತ್ತದೆ' ಹಾಗೂ ಕಲಂ 65(0)ರಡಿ "ಕೃಷಿ 


ಉತ್ಪನ್ನಗಳ ಖರೀದಿದಾರರು ಮಾರಾಟದ ಮೌಲ್ಯದ ಮೇಲೆ 
ಮಾರುಕಟ್ಟೆ ಶುಲ್ಕ ಪಾವತಿಸಲು ಹಾಗೂ ಸಮಿತಿಗಳು 
ಆಕರಿಸಲು' ನಿರ್ದಿಷ್ಠಪಡಿಸಿದೆ. 


ಕೃಷಿ ಉತ್ಸನ್ನ ಮಾರುಕಟ್ಟೆ 
ಸಮಿತಿಗಳೆ ಪ ಪ್ರಾಂಗಣಗಳಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನಗಳಲ್ಲಿ 


2- 


CV 


ಎಎಂಸಿ ಕಾಯ್ದೆ - 
ಮೊದಲು ರಾಜ್ಯದ ಎ.ಪಿ.ಎಂ.ಸಿ. ಗಳಲ್ಲಿ 
ಹೊರಗುತ್ತಿಗೆ, ಆಧಾರದ 'ಮೇಲೆ 
ಕಾರ್ಯನಿರ್ವಹಿಸುತಿದ್ದ ಸಿಬ್ಬಂದಿಗಳ 
ಸಂಖ್ಯೆ ಎಷ್ಟು; ಹಾಗೂ ಎಷ್ಟು 
ಸಿಬ್ಬಂದಿಯನ್ನು ರಾಜ್ಯದ ಎಲ್ಲಾ 
ಎ.ಪಿ.ಎಂ.ಸಿ. ಗಳಿಂದ "ಕೈಬಿಡಲಾಗಿದೆ; 
ಅವರುಗಳಿಗೆ ಸರ್ಕಾರ ಕೈಗೊಂಡಿರುವ 
ಪರ್ಯಾಯ ವ್ಯವಸ್ಥೆ ಏನು? 


ಕರ್ನಾಟಕ''ಕೃಷಿ ಉತ್ಸೆನ್ನ 'ಮಾರುಕಟ್ಟೆ ಷೃವಹಾಕ 
| ಸಯಂತ್ರಣ ಮತ್ತು. ಅಭಿವೃದ್ಧಿ) ಅಧಿನಿಯಮ “19664 
ತಿದ್ದುಪಡಿ ಪೂರ್ವದಲ್ಲಿ ರಾಜ್ಯದಲ್ಲಿನ ಕೃಷಿ: ' ಉತ್ಪನ್ನ 
ಮಾರುಕಟ್ಟೆ ಸಮಿತಿಗಳಲ್ಲಿ ಒಟ್ಟು 2969 * ಹೊರಗುತ್ತಿಗೆ 
ಆಧಾರದ ಮೇಲೆ ಕಾಯಕನಿರಿಸುತ್ತಿದ್ದರು. ಕಾಯ್ದೆಗೆ 
ತಿದ್ದುಪಡಿ ನಂತರದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿದ್ದ 1231 ಸಿಬ್ಬಂದಿಗಳನ್ನು 
ಕೈಬಿಡಲಾಗಿದೆ. ' 
. ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ 
ಲಭ್ಯವಿರುವ" ಅದಾಯಕ್ಕನುಗುಣವಾಗಿ ಖಾಸಗಿ ಮಾನವ 
ಸಂಪನ್ಮೂಲ ಸೇವೆ ಒದಗಿಸುವ ಏಜೆನ್ಸಿಗಳ ಮುಖಾಂತರ 
ಟೆಂಡರ್‌ "ರದು 11 ತಿಂಗಳಿಗೊಮ್ಮೆ ಹೊರಗುತ್ತಿಗೆ ಸಿಬ್ಬಂದಿ. 
ಸೇವೆ - ಪಡೆಯಲಾಗುತ್ತಿರುತ್ತದೆ. ಪ್ರಸುತ ಸಮಿತಿಗಳ 
ಅವಶ್ಯಕತೆಗಳಿಗೆ ಅನುಗುಣವಾಗಿ ಹೊರಗುತ್ತಿಗೆ ಸಂಸ್ಥೆಯಿಂದ 
ನಿಯೋಜಿಸಲಾದ ಒಟ್ಟು 1738 ಹೊರಗುತ್ತಿಗೆ ಸಿಬ್ಬಂದಿಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಮೂಲಕ ಅಗತ್ಯ 
ನಿರ್ವಹಣೆಯನ್ನು ಮಾಡಲಾಗುತ್ತಿದೆ. 


ಸಿಒ 255 ಎಂಆರ್‌ಇ 2021 


ತಿ 


SPN ನ RN, {rv 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


